ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 486 

ಸದ ದಸ್ಯರ ಹೆಸರು 4 ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
i (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

ಉತ್ತರಿಸಬೇಕಾದ ದಿನಾಂಕ : 99-03-2020 

ಉತ್ತರಿಸುವ ಸಚಿವರು ; ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ತ್ಸ ಈ 
ತಾಲ್ಲೂಕು, ಲೊಕ್ಕನಹಳ್ಳಿ ಪಂಚಾಯತ್‌ 
ವ್ಯಾಪ್ತಿಯ ಬೈಲೂರು ಶಾಲಾ" ಕಟ್ಟಡದ 
ಕಾಮಗಾರಿ ಯಾವಾಗ ಆರಂಭವಾಯಿತು; 
ಕಾಮಗಾರಿಯ ಅಂದಾಜು ಮೊತ್ತ ಎಷ್ಟು; 
ಕಾಮಗಾರಿ ಇನ್ನೂ  ಪೂರ್ಣವಾಗದೆ 


(ಅ) 


ಬಂದಿದೆಯೇ. 


ಇರುವುದು ಸರ್ಕಾರದ ಗಮನಕ್ಕೆ 


ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕು, 
ಲೊಕ್ಕನಹಳ್ಳಿ ಪಂಚಾಯತ್‌. ವ್ಯಾಪ್ತಿಯ ಬೈಲೂರು ಶಾಲಾ. 
ಕಟ್ಟಡದ ಕಾಮಗಾರಿಯನ್ನು ದಿನಾಂಕ:16-07-2015 
ರಂದು ಪ್ರಾರಂಭಿಸಲಾಗಿದೆ. 


ಕಾಮಗಾರಿಯ ಅಂದಾಜು . : 'ಮೊತ 
ರೂ.89.95 ಲಕ್ಷಗಳು. 


ಕಾಮಗಾರಿ ಪೂರ್ಣಗೊಂಡಿದೆ. 


ಾವಾ ಕಟ್ಟ। ಕ್ಟ ನೀ ಮತ್ತು ವಿದ್ಯುತ್‌ 
ಸಂಪರ್ಕ ಕಲಿಸಲಾಗಿದೆಯೇ;. 


ಇನ್ನೂ ಯಾವ ಯಾವ ಕಾಮಗಾರಿಗಳು 
ಬಾಕಿ ಇವೆ; 


ಕಾರಾ ಕ್ಬಡಕ್ಕ ನಾರು 'ಮತ್ತು ನದ `ಸರ್‌ 
ಕಲ್ಪಿಸಲಾಗಿದೆ. 


ಯಾವ ಕಾಮಗಾರಿಗಳೂ ಬಾಕಿ ಇರುವುದಿಲ್ಲ. 


(ಇ) ಕಾಮಗಾರಿಯನ್ನು ಪೂರ್ಣಗೊಳಿಸಲಿ 


ಕ್ರಮ ಜರುಗಿಸಲಾಗುವುದೇ; 


ಉದ್ಭವಿಸುವುದಿಲ್ಲ. 


ಇಪಿ 57 ಯೋಸಕ 2020 . 


ಪ್‌ ಸಕತ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


